4 ಕರ್ನಾಟಕ ವಿಧಾನ ಪರಿಪತ್ತು 
 ಡುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1848 

ಸದಸ್ಯರ ಹೆಸರು : ಶ್ರೀ ಬಿ.ಜಿ ಪಾಟೀಲ್‌ 
ಉತ್ತರಿಸುವ ದಿನಾಂಕ : 15.03.2022 
ಉತ್ತರಿಸುವ ಸಚಿವರು : ಮಾನ್ಯ ನಗರಾಭಿವೃದ್ಧಿ ಸಚಿವರು 

ಕ್ರಸಂ ಪ್ರಶ್ನೆ ತ್ತರ 

(ಅ) ಕಲಬುರಗಿ ಮಹಾನಗರ ' ಮಾಲಿಕೆಯಲ್ಲಿ ್ಯಬ್ರುರ್ಗಿ ಮಹಾನಗರ ಪಾಲಿಕೆಯಲ್ಲಿ 103 ಖಾಯಂ ಪೌರಕಾರ್ಮಿಕರ 

ಕಾರ್ಯನಿರ್ವಹಿಸುತ್ತಿರುವ ಖಾಯಂ ಪೌರ ' 


ಕಾರ್ಮಿಕರ ಸಂಖ್ಯೆ ಎಷ್ಟು(ಬಿವರ ನೀಡುವುದು) 


ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 


(ಆ) 


ಪೌರಕಾರ್ಮಿಕರಿಗೆ 


ಕೊರತೆ' ಇರುವ 
ಮೂಲಭೂತ ಸೌಲಭ್ಯಗಳೇನು; (ವಿವರ 
ನೀಡುವುದು) 


ಕವಮಿರ್ನ ಮಹಾನಗರಪಾಪ್‌ಯ ವ್ಯಾಪ್ತಿಯಲ್ಲಿ ಪನ ಸ 
ನಿರ್ವಹಿಸುತ್ತಿರುವ ಹೊರಗುತ್ತಿಗೆ, ನೇರಪಾವತಿ ಹಾಗೂ ಖಾಯಂ 
ಪೌರಕಾರ್ಮಿಕರಿಗೆ ವಾರ್ಷಿಕ ಆರೋಗ್ಯ ತಮಾಸಣಿ ಮಾಡಿಸಲಾಗುತ್ತಿದೆ 
ಹಾಗೂ ಪ್ರತಿ ನಿತ್ಯ ಬೆಳಗಿನ ಉಪಹಾರ ಒದಗಿಸಲಾಗುತ್ತಿದೆ. 
ಸದರಿಯವರು ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಅಗತ್ಯವಿರುವ 
ಸುರಕ್ಷತಾ ಉಪಕರಣಗಳು ಹಾಗೂ ಪರಿಕರಗಳನ್ನು ನೀಡಲಾಗುತ್ತಿದೆ. 
ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಹಾಗೂ ಸಹಾಯಧನ ಯೋಜನೆಯ 
ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಇದಲ್ಲದೆ ಪೌರಕಾರ್ಮಿಕರಿಗೆ 
ಕೆಳಕಂಡ ಮೂಲ ಭೂತ ಸೌಲಭ್ಯಗಳ ಅವಶ್ಯಕತೆಯಿರುತ್ತದೆ. 


* ಪೌರಕಾರ್ಮಿಕರು ಕೆಲಸದ ಸಮಯದಲ್ಲಿ ಅಥವಾ ಕೆಲಸ ಮುಗಿದ 
ನಂತರ ವಿಶ್ರಾಂತಿ . ಪಡೆಯಲು ಸಮವಸ್ತ್ಥ ಬದಲಾಯಿಸಲು 
UY 
ಕೊಠಡಿಯ ವ್ಯವಸ್ಥೆ. 
® . 
೪ ನಗರದ ವಿವಿಧ: ಸ್ಥಳದಲ್ಲಿ ಪೌರಕಾರ್ಮಿಕರು 
ವಾಸವಾಗಿರುವುದರಿಂದ ಅವರನ್ನು ಬೆಳಗಿನ ವೇಳೆ ಸ್ಥಚ್ಛತಾ 
ಕೆಲಸಕ್ಕೆ ನಿಗಧಿತ ಸಮಯದಲ್ಲಿ ಹಾಜರಾಗಲು ವಾಹನದ ವ್ಯವನ್ಥೆ 
ಅಗತ್ಯವಿರುತ್ತದೆ. 
ಕಲಬುರಗಿ ಮಹಾನಗರ ಪಾಲಿಕೆಯನ್ನು ಒಳಗೊಂಡು ರಾಜ್ಯದ 
ಎಲ್ಲಾ ನಗರ ಸಳೀಯ ಸಂಸೆಗಳ ವ್ಯಾಪ್ತಿಯಲ್ಲಿ ಸಕ್ರಿಯವಾಗಿ ಸ್ವಚ್ಛತಾ 
(ವ ಧ್‌ $ ನು ಎಟ 
ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಪೌರಕಾರ್ಮಿಕರು ಹಾಗೂ ಇತರೆ 
ಸ್ಥಚ್ಛತಾ ಸಿಬ್ಬಂದ್ಲಿಗಳ ಕಲ್ಯಾಣಕ್ಕೆ ಹೆಚ್ಚು: ಒತ್ತು ನೀಡಿ, ಇವರ 
ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮತ್ತು 
ಆರೋಗ್ಯ ರಕ್ಷಣೆಯ ಹಿತದೃಷ್ಟಿಯಿಂದ ಸರ್ಕಾರವು ವಿವಿಧ 
ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದು ಸೌಲಭ್ಯಗಳನ್ನು 
A ರಿ ಎ “ £1 
ಕಲ್ಪಿಸಲಾಗಿರುತ್ತದೆ. 


1. ಪೌರಕಾರ್ಮಿಕರ ಹಾಗೂ ಸ್ವಚ್ಛತಾ ಸಿಬ್ಲಂದ್ದಿಗಳ, ನಹನಷ್ಯ 
ಆರೋಗ್ಯ ತಪಾಸಣೆ ಮತ್ತು ರೋಗ ಪ್ರತಿಬಂಧಕದ ಜಚ್ಛನನ್ನು 
ನೀಡುವ ಕಾರ್ಯಕ್ರಮ. 

2. ಸರ್ಕಾರದ ವಿಮಾ ಕಂಪನಿಗಳ ಜೀವ ವಿಮೆ, ಅಪಘಾತ ವಿಮೆ 

. ಹಾಗೂ ಆರೋಗ್ಯ ವಿಮೆ ಮಾಡಿಸುವ ಕಾರ್ಯಕ್ರಮ. 

'3. ಪೌರಕಾರ್ಮಿಕರು ಹಾಗೂ ಸ್ವಚ್ಛತಾ ಸಿಬ್ಬಂದ್ಧಿಗಳಿಗೆ ಪ್ರಕಿ ನಿತ್ಯ 
ಬೆಳಗಿನ ಉಪಹಾರ ನೀಡುವ ಕಾರ್ಯಕ್ರಮ. 

4. ಖಾಯಂ ಪೌರಕಾರ್ಮಿಕರಿಗೆ ಹಾಗೂ ಇತರೆ ' ಸ್ವಚ್ಛತಾ ಸಿಬ್ಬಂದ್ದಿಗೆ 
ಪೌರಕಾರ್ಮಿಕರ ಗೃಹ ಭಾಗ್ಯ ಯೋಜನೆಯಡಿ ವಸತಿ ಸೌಕರ್ಯ. 

5. ಗುತ್ತಿಗೆ/ಹೊರಗುತ್ತಿಗೆ ಪೌರಕಾರ್ಮಿಕರು ಹಾಗೂ ಇತರೆ ಸ್ಥಚ್ಛತಾ | 
ಕಾರ್ಮಿಕರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಸತಿ 
ಯೋಜನೆಗಳಲ್ಲಿ ಪ್ರಥಮ ಆಧ್ಯತೆಯ ' ಮೇಲೆ ವಸತಿ" ಸೌಲಭ್ಯ 
ಕಾರ್ಯಕ್ರಮ. 

6. ಪೌರಕಾರ್ಮಿಕರು. ಹಾಗೂ ಸ್ವಚ್ಛತಾ ಸಿಬ್ಬಂದಿಗಳ ಸುರಕ್ಷತೆಗಾಗಿ, 
ನಿಯಮಿತವಾಗಿ ಸುರಕ್ಷತಾ ಪರಿಕರಗಳ ವಿತರಣೆ ಮಾಡುವ 
ಕಾರ್ಯಕ್ರಮ. 

7. ಮ್ಯಾನ್ಯುಯಲ್‌ ಸ್ಟ್ಯಾವೆಂಜರ್‌ಗಳ ಮನರ್ವಸತಿ ಹಾಗೂ 
ಅಪಘಾತದಲ್ಲಿ ನಿಧನ ಹೊಂದಿದಾಗ ಪರಿಹಾರ ನೀಡುವ 
ಕಾರ್ಯಕ್ರಮ. 

8. ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವ ಮೋಪಕರ ಮಕ್ಕಳಿಗೆ 
ಮೆಟ್ರಿಕ್‌ ಪೂರ್ವ "ವಿದ್ಯಾರ್ಥಿವೇತನ ಸೌಲಭ್ಯ ನೀಡುವ 
ಕಾರ್ಯಕ್ರಮ. ಶೇ.24.10% ಪರಿಶಿಷ್ಟ ಜಾತಿ/ಪಂಗಡ ಕಲ್ಯಾಣ 
ಕಾರ್ಯಕ್ರಮದಲ್ಲಿ ಪೌರಕಾರ್ಮಿಕರಿಗೆ ಪ್ರಥಮ ಆದ್ಯತೆಯನ್ನು ನೀಡಿ 
ಆರೋಗ್ಯ, ಶಿಕ್ಷಣ, ' ಸ್ಥಯಂ ಉದ್ಯೋಗ, ವಸತಿ ಮತ್ತು 
ಮೂಲಭೂತ ಸೌಕರ್ಯಗಳನ್ನು ನೀಡುವ ಕಾರ್ಯಕ್ರಮ. 

9. ಹೊರಗುತ್ತಿಗೆ ನೇರ ಪಾವತಿ ಪೌರಕಾರ್ಮಿಕರಿಗೆ ಕನಿಷ್ಠ ವೇತನ, 
ಇ.ಎಸ್‌.ಐ ಪಿ.ಎಫ್‌ ಸೌಲಭ್ಯ. 

10. ಎಲ್ಲಾ ಪೌರಕಾರ್ಮಿಕರಿಗೆ ವಿವಿಧ ಸಾಮರ್ಥ್ಯ ಅಭಿವೃದ್ಧಿಯ 
ತರಬೇತಿಗಳು, ಅಧ್ಯಾಯನ ಪ್ರವಾಸ ಆಯೋಜನೆ 
ಮಾಡಲಾಗುತ್ತಿದೆ. 

ಸರ್ಕಾರದ : ವಿವಿಧ ಯೋಜನೆಗಳಲ್ಲಿ ಪ್ರಥಮ ಅದ್ಯತೆ : ನೀಡಿ 

ಪೌರಕಾರ್ಮಿಕರು ಹಾಗೂ ಅವರ ಅವಲಂಭಿತ ಕುಟುಂಬ 
ವರ್ಗದವರಿಗೆ ಸೌಲಭ್ಯಗಳನ್ನು ನೀಡಲಾಗುತ್ತದೆ. 


ಮೇಲ್ಕಂಡ ಮಹಾನಗರ F ಮಾಲಿಕೆಯಲ್ಲಿ 
ದಿನಗೂಲಿ, ಗುತ್ತಿಗೆ ಆಧಾರ, ಹೊರಗುತ್ತಿಗೆ 
ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವವರ 
ಸಂಖ್ಯೆ ಹಾಗೂ ಅವರಿಗೆ ನೀಡಲಾಗುತ್ತಿರುವ 
ಮಾಸಿಕ ನೇತನ ಎಷ್ಟು(ವಿವರ ನೀಡುವುದು) 


ಕಲಬುರಗಿ  ಮಹಾನಗರಪಾಲಿಕೆಯಲ್ಲಿ 937 ಹೊರಗುತ್ತಿಗೆ 


ಪೌರಕಾರ್ಮಿಕರು ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 


ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ 
ಪೌರಕಾರ್ಮಿಕರಿಗೆ ಕನಿಷ್ಠ ವೇತನ ಕಾಯ್ದೆಯಂತೆ ವೇತನ 
ಪಾವತಿಸಲಾಗುತಿದ್ದು, ವಿವರ ಅಸುಬಂಭ-1ರಲ್ಲಿ ನೀಡಿದೆ. 


ಕಡತ ಸಂಖ್ಯೆ:ಸಅಇ 13 ಎಸಿಜಿ 2೦೭೭(ಇ) 


.ಏ ಬಸವರಾಜ) 
ನಗರಾಭವೃಧ್ಧಿ ಇಲಾಖೆ 
(ಬಿ ಎ ಬಸವರಾಜ) 


ನಗರಾಭಿವೃದ್ಧಿ ಸಜೆವರು 


ಪತಿ ಏನ ನೀಡಲಾಗುವ ಮೊಪೆಆ 
(KAE77 LWA 2015, dated 
05.08.2016) ರಂಡೆ 


ಕಲಬುರಣ ಮಹಾನದರ ಪಾಲಕೆ 


4 


ಛಿ 


* Scanned with CamScanner 


